ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
. ಸದಸ್ಯರ ಹೆಸರು 

. ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚವರು 


+N 


ಉತ್ತರ ಕರ್ನಾಟಕದ 
ಮತ್ತು ಜಾನುವಾರುಗಳ 
ಕಾಅ-ಘಟಪ್ರಭಾ-ಮಲಪ್ರಭಾ 


ಜನ ಸಾಮಾನ್ಯರ 
ಹಿತದೃಷ್ಟಿಯಿಂದ 
ನದಿಗಳನ್ನು 


ಬೇಡಿಕೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಇಲ್ಲವಾದಲ್ಲ, ಉತ್ತರ ಕರ್ನಾಟಕ ಭಾಗದ ಜನರ 
ಜೀವನಾಧಾರವಾಗುವ ಸದರಿ ಕಾಳ-ಘಟಪ್ರಭಾ- 
ಮಲಪ್ರಭಾ ನದಿಗಳ ಹೋಡನೆಯ 
ಯೋಜನೆಯನ್ನು ಇನ್ನಾದರೂ ಕೈಗೊಳ್ಳಲು 
ಸರ್ಕಾರ ಮುಂದಾಗುವುದೇ; * 


ಇ ಕೃಷಿ ಮತ್ತು' ಕುಡಿಯುವ ನೀರಿ 
ಬಳಕೆಯಾಗದೇ ಅರಣ್ಯ ಪ್ರದೇಶದಲ್ಲ 
ಕಾಳ ನದಿಯು ವ್ಯರ್ಥವಾಗಿ ಹರಿದು 
ಸಮುದ್ರ  ಸೇರುತ್ತಿರುವುದರಿಂದ ಸುಮಾರು 
17೦ ಅಟ.ಎಂಸಿ. ಪ್ರಮಾಣದ ನೀರು 

| ಉಪಯೋಗವಾಗದಿರುವುದನ್ನು ಸರ್ಕಾರ 
ಗಮನಿಸಿದೆಯೇ; 


ಸದರಿ ಕಾ೪-ಘಫಟಪ್ರಭಾ-ಮಲಪ್ರಭಾ ನದಿಗಳ 
ಹೋಡಣೆಲುಂದ ಏತ-ನೀರಾವರಿ ಮೂಲಕ 
ಕನಿಷ್ಠ 2೮5 ಟ.ಎಂಸಿ. ನೀರನ್ನಾದರೂ 
ಕುಡಿಯುವುದಕ್ಕಾಗಿ ಉಪಯೋಗಿಸಲು ಉತ್ತರ 
ಕರ್ನಾಟಕದ ಜಲ್ಲೆಗಳ (ಧಾರವಾಡ, ಗದಗ, 
'| ಪಾಗಲಕೋಟಿ ಮತ್ತು ಬೆಳಗಾವಿ) ಜನರಿಗೆ 
ಜದಗಿಸಲು ಸರ್ಕಾರ ಇನ್ನಾದರೂ ಅಗತ್ಯ ಕ್ರಮ 
ಕೈಗೊಳ್ಳುವುದೇ? 


ಸಂಖ್ಯೆ: ಜಸಂಇ 7 ಕೃವಿಇ 2೦19 


ಹೋಡಣೆ ಮಾಡಪೇಕೆನ್ನುವ ಆ ಭಾಗದ ಜನರ 


: 128 

: ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ 
: 16.07.2019 

: ಜಲ ಸಂಪನ್ಯ್ಕೂಲ ಸಚಿವರು 


ಸದರಿ ನದಿ ಹೋಡಣೆಯ ಪ್ರಸ್ತಾವನೆಯ 
ಸಾಧಕ-ಖಾಧಕಗಳು, ಕಾಆ ಕಣಿವೆಯಲ್ಲನ 
ನೀರಿನ ಲಭ್ಯತೆಯ ಬಗ್ದೆ ಮಹದಾಂಖ 
ನ್ಯಾಯಾಧಿಕರಣದ ಮುಂದೆ. ರಾಜ್ಯವು 
ಪ್ರತಿಪಾದಿಸಿರುವ ನಿಲುವುಗಳು, ಕೃಷ್ಣಾ ಕಣಿವೆಗೆ 
ಇತರೆ ಕಣಿವೆಗಳ ನೀರನ್ನು ತಿರುವು 
ಮಾಡಿ ಅಧಿಕಗೊಳಸುವುದರಿಂದ ' ಆಗುವ 
ಅಂತರ ರಾಜ್ಯ ಪರಿಣಾಮಗಳ ಬಗ್ದೆ ಕೃಷ್ಣಾ 


ps ವಿವಾದ ನ್ಯಾಯಾಧಿಕರಣದ ಜಲ 
ಡಿ y 


ವಿವಾದ ನ್ಯಾಯಾಧಿಕರಣ-1ರ ವರದಿಯ 
ಅಂಶಗಳನ್ನು ಗಮನದಲ್ಲರಿಸಿಕೊಂಡು 
ಮುಂದಿನ ಸೂಕ್ತ ಕ್ರಮಕ್ಕಗೊಳ್ಳಲಾಗುವುದು. 


[§ 
(8.ಕೆ.ಶಿವಕುಖಾರ) 


ಜಲ ಸಂಪನ್ಮೂಲ ಸಚವರು 


